ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 


ಉತ್ತರಿಸುವ ದಿನಾಂಕ - 


ಉತ್ತರಿಸುವ ಸಚಿವರು 


56(166) 

ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಷೇತ್ರದಿಂದ 
ಚುನಾಯಿತರಾದವರು) 

01/02/2021 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಉತ್ತರ 


(ಅ) 


ಭಾಷಾ ಅಲ್ಲಸಂಖ್ಯಾತ ಅನುದಾನಿತ 


ಶಾಲಾ ಕಾಲೇಜುಗಳಲ್ಲಿ ಖಾಲಿ 
ಇರುವ' ಬೋಧಕ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಇರುವ 
ನಿಯಮಾವಳಿಗಳೇನು; ರೋಷ್ಟರ್‌ 
ಅನ್ನ್ವಯವಾಗುತ್ತದೆಯೇ; ಪಸ್ತುತ 
ಭಾಷಾ ಅಲ್ಪ ಸಂಖ್ಯಾತ ಶಾಲಾ 


ಕಾಲೇಜುಗಳಲ್ಲಿ ಎಷ್ಟು ಹುದ್ದೆಗಳು; 


ಖಾಲಿ ಇವೆ; (ವಿಜಯಪುರ, 
ಬಾಗಲಕೋಟೆ ಮತ್ತು ಬೆಳಗಾವಿ 
ಜಿಲ್ಲೆಗಳ ವಿವರ ನೀಡುವುದು) 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 61 ಎಸ್‌ಎಂಸಿ 2009, 
ದಿನಾಂಕ: 03.09.2010ರ ಆದೇಶದಂತೆ ಭಾಷಾ ಅಲ್ಪ 
ಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಕಡ್ಡಾಯವಾಗಿ ಮೀಸಲಾತಿ ನ 
ನಿಯಮಗಳನ್ನು ಪಾಲಿಸತಕ್ಕದ್ದೆಂದು ಸರ್ಕಾರದಿಂದ ಆದೇಶದ 
ಹೊರಡಿಸಲಾಗಿದೆ. ರೋಸ್ಟರ್‌ ಅನ್ವಯವಾಗುತ್ತದೆ. 
ಪ್ರೌಢಶಾಲೆಗಳ ಖಾಲಿ ಹುದ್ದೆಗಳ ವಿವರ:- 


ಕ್ರಸಂ [ಜಿಲ್ಲ ಖಾಲಿ ಹುದ್ದೆಗಳ | 
ಸಂಖ್ಯೆ 

| ವಿಜಯಪುರ 45 

2. ಬಾಗಲಕೋಟೆ 32 

3. |ಜಿಳಗಾವಿ 238 Ki 

- - 

4 [ಚಿಕ್ಕೋಡಿ 26 


ಖಾಲಿ ಹಡ್ಡೆಗಳಗೆ ಸಾಬಂಧನಿದ ಪಡ್ಯಗನನ್ನು ಭರ್ತಿ 
ಮಾಡಿಕೊಳ್ಳಲು ಸರ್ಕಾರವು ವಿಧಿಸಿರುವ ಕ್ರಮಗಳು:- 

1. ಸರ್ಕಾರದ ಆದೇಶದ ಸಂಖ್ಯೆಇಡಿ 16 ಚಿಪಿಯು 
2011, &:30.09.2011ರ ಆದೇಶದಲ್ಲಿ ನಿಗಧಿಪಡಿಸಿದ 
ಚೆಕಲಿಸ್ಥ್‌ ಅನ್ವಯ ಎಲ್ಲಾ ಮಾನದಂಡಗಳನ್ನು 
ಪೂರೈಸಿದ ಬಗ್ಗೆ ಪೂರಕ ದೃಢೀಕೃತ 
ದಾಖಲೆಗಳೊಂದಿಗೆ `' ಆಯಾಯಾ ಆಡಳಿತ 
ಮಂಡಳಿಗಳು ಸಂಬಂಧಿಸಿದ ಜಿಲ್ಲಾ ಉಪ ನಿದ್ದೇಶಕರ 


pS pS 


. ಸರ್ಕಾರವು ಹುದ್ದೆ ತುಂಬಲು ಅನುಮತಿ ನೀಡಲು 
ಅವಕಾಶ ಕಲ್ಪಿಸಿರುವ ಕಾಲೇಜಿನಲ್ಲಿನ ದ್ವಿತೀಯ 
ಪಿಯುಸಿ ವಾರ್ಷಿಕ ಫಲಿತಾಂಶವು ಶೇಕಡ 40ಕ್ಕಿಂತ | 
ಕಡಿಮೆ ಇತರಕ್ಕದ್ದಲ್ಲ ಹಾಗೂ ಸದರಿ ವಿಷಯಕ್ಕೆ 
ನಿಗಧಿತ ಕಾರ್ಯಭಾರ ಇರಬೇಕು. 

. ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ 136 ಟಿಪಿಯು 
1999, ದಿ:09.10,2006ರಲ್ಲಿ ಖಾಸಗಿ ಅನುದಾನಿತ 
ಪದವಿ ಪೂರ್ವ ಕಾಲೇಜುಗಳ ನಿಯಮಗಳು ಜಾರಿಗೆ 
ಬಂದಿರುತ್ತವೆ. ತೆರವಾದ ಹುದ್ದೆಗಳನ್ನು ತುಂಬಲು 
2006ರ ನಿಯಮ-17ರಂತೆ ನೇಮಕಾತಿ 
ಪ್ರಕ್ರಿಯೆಯನ್ನು ಕೈಗೊಳ್ಳುವುದು. 

. ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಐಡಿ 35 ಡಿಜಿಓ 
2009, ದಿ:29.05.2014ರ ಇಲಾಖೆಯ ಪರಿಷ್ಕೃತ 
ವೃಂದ ಮತ್ತು ನೇಮಕಾತಿ ನಿಯಮಗಳ ಅವಯ 
ನಿಗಧಿತ ವಿದ್ಯಾರ್ಹತೆ, ವಯೋಮಿತಿ ಹಾಗೂ 
ನೇಮಕಾತಿಗಳಿಗೆ (ನೇರ ಹಾಗೂ ಬಡ್ತಿ) 
ಸಂಬಂಧಿಸಿದಂತೆ ಪ್ರಸ್ತಾಪಿಸಿರುವ ವಿಧಾನವನ್ನು 
ಅನುಸರಿಸುವುದು. i 
. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ (ಶೈಕ್ಷಣಿಕ, 
ನೋಂದಣಿ, ಆಡಳಿತ ಮತ್ತು ಅನುದಾನ ಇತ್ಯಾದಿ) 
(ತಿದ್ದುಪಡಿ) ನಿಯಮಗಳು 2017 ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಣಡಿ 107 ಟಿಪಿಯು 2017. 
ದಿ:27.09.2018 ' ರಿಂದ ಜಾರಿಗೆ ಬಂದಿರುತ್ತದೆ. 
ಮೇಲಿನಗ ನಿಯಮದಂತೆ ಬೋಧಕ ಹುದ್ದೆಗೆ 
ಪ್ರಾಯೋಗಿಕ ರಹಿತ ವಿಷಯಕ್ಕೆ 20 ಅವಧಿಗಳು 
ಮತ್ತು ಪ್ರಾಯೋಗಿಕ ಸಹಿತ ವಿಷಯಗಳಿಗೆ 24 
ಅವಧಿಗಳ ಕಾರ್ಯಭಾರವನ್ನು ನಿಗಧಿಪಡಿಸಿದೆ. 
ಸರ್ಕಾರದ ಆದೇಶದ ಸಂಖ್ಯೆ:ಸಿಆಸುಇ 08 ಸಹಿಮ 
95, ದಿ:20.06.1995 ಮತ್ತು ಸರ್ಕಾರದ ಆದೇಶ 
ಸಂಖ್ಯೆಸಿಆಸುಇ 53 ಸೇನೇನಿ 2007, 
ದಿ:04.01.2008ರಲ್ಲಿನ ಸರ್ಕಾರದ ಮೀಸಲಾತಿ 
ಮತ್ತು ಸಮತಳ ಮೀಸಲಾತಿ ನಿಯಮಗಳನ್ನು 
ಪಾಲಿಸಿ ಹುದ್ದೆಗಳನ್ನು ತುಂಬಲು ಅನುಮತಿ 
ಕೋರುವುದು. 


[ನಂತರ ಇಲಾಖೆಯು ಸದರಿ" ಪ್ರಸ್ತಾವನೆಗಳನ್ನು 
| ನಿಯಮಾನುಸಾರ ಪರಿಶೀಲಿಸಿ ಹುದ್ದೆ ಭರ್ತಿ ಮಾಡಲು 
ಸಂಬಂಧಿಸಿದ ಆಡಳಿತ ಮಂಡಳಿಗಳಿಗೆ ಅನುಮತಿ 
ನೀಡಲಾಗುತ್ತಿದೆ. 

ಸರ್ಕಾರದ 


2009, 


ಅಧಿಸೂಚನೆ ಸಂಖ್ಯೆ:ಇಡಿ 61 
ಎಸ್‌ಎಂಸಿ ದಿ:03.09.2010ರಲ್ಲಿ ಭಾಷಾ 
ಅಲ್ಲಸಂಖ್ಯಾತರ (Linguistic Minority 
Institutions) ಅನುದಾನಿತ ಶಾಲೆಗಳಲ್ಲಿ ಮೀಸಲಾತಿ 
ನಿಯಮಗಳನ್ನು ಅಳವಡಿಸತಕ್ಕದೆಂದಯ ನಿರ್ಣಯಿಸಿರುವ 
ಹಿನ್ನೆಲೆಯಲ್ಲಿ ಭಾಷಾ ಅಲ್ಲಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು 
ಕಡ್ಡಾಯವಾಗಿ ಮೀಸಲಾತಿ ನಿಯಮಗಳನ್ನು 
ಪಾಲಿಸತಕ್ಕದೆಂದು ಸರ್ಕಾರವು ತೀರ್ಮಾನಿಸಿದೆ. 

ಪ್ರಸ್ತುತ ಭಾಷಾ ಅಲ್ಪಸಂಖ್ಯಾತ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಹುದ್ದೆಗಳು ಈ ಕೆಳಗಿನಂತೆ ಖಾಲಿ ಇವೆ. 


ಖಾಲಿ ಬೋಧಕ ] 
ಹುದ್ದೆಗಳ ಸಂಖ್ಯೆ 


ಕ್ರಸಂ 


ಜಿಲ್ಲೆಯ ಹೆಸರು 


|  |ಜೆಳಗಾವಿ [18 


y 
2 ವಿಜಯಪುರ 
3, | ಬಾಗಲಕೋಟೆ — 


17 


(ಅ) 


ಈ ಕೋಷ್ಠರ್‌ ನಿಯಮಾವೌಗಳ 


ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 


ಸಾಧ್ಯವಾಗದೇ ರೋಸ್ಟರ್‌ 
ನಿಯಮಾವಳಿಗಳಲ್ಲಿ 

ವಿನಾಯಿತಿಯನ್ನು ನೀಡುವಂತೆ 
ಬೇಡಿಕೆ ಇರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ? ಬಂದಿದ್ದಲ್ಲಿ 
ಯಾವ ಯಾವ ವಿನಾಯಿತಿಗಳನ್ನು 
ನೀಡಲು ಸರ್ಕಾರ ಮುಂದಾಗಿದೆ? 


EERE ES 
ಸಂವಿಧಾನದ ಕಲಂ 14ರಂತೆ ಸರ್ಕಾರವು ಸಾಮಾಜಿಕ 
ನ್ಯಾಯಕ್ಕಾಗಿ ಭಾಷಾ ಅಲ್ಲಸಂಖ್ಯಾತರ (Linguistic 


Minority Institutions) ಅನುದಾನಿತ ಶಾಲೆಗಳಲ್ಲಿ 
ಮೀಸಲಾತಿ ನಿಯಮಗಳನ್ನು ಅಳವಡಿಸತಕ್ಕದೆಂದು 
ನಿರ್ಣಯಿಸಿದೆ. 


(ಇ) 


ಈ ನಿಯಮಾವಳಿಗಳಿಗೆ ವಿನಾಯಿತಿ 
ನೀಡುವ ಬಗ್ಗೆ ಈ ಹಿಂದೆ ಸದನದಲ್ಲಿ 


ಕಡತ ಸಂಖ್ಯೆ; ಇಡಿ 33 ಎಸ್‌ಎಂಸಿ 2012 ರಲ್ಲಿ ಭಾಷಾ ಅಲ್ಪ 
ಸಂಖ್ಯಾತ ಶಾಲೆಗಳಲ್ಲಿ ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ 


ಸೆ--ನೀಡಲಾನಿತ್ತೇ--ನೀಡಿಡ್ಡರೆ; 
ಈವರೆವಿಗೂ ಯಾವ ಕಾರಣಕ್ಕಾಗಿ 
ವಿನಾಯಿತಿ ನೀಡಿ ಅದೇಶ ಹೊರಡಿಸಿ 


್ಯ ಉಚ್ಚ ಸ್ಯಾಂಯಾಲಂಶದ ರಿಟ್‌ ಅರ್ಜಿ: 
ಸಂಖ್ಯೆ:9744/2012ರ ದಿನಾಂಕ:28/10/2013ರ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 6 | 


ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ 
ಕೈಗೊಂಡಿರುವುದಿಲ್ಲ. (ಪ್ರಸ್ತಾವನೆಯ 
ಸಂಪೂರ್ಣ ಮಾಹಿತಿ 


ಒದಗಿಸುವುದು) 


| ಸಿಆಸುಇ(ಸೇವಾ 


ಎಸ್‌ಎಂಸಿ 2009 ದಿನಾಂಕ ೫ಸ9/200ರಲ್ಲಿ ಭಾಷಾ 
ಅಲ್ಲಸಂಖ್ಯಾತ ಶಿಕ್ಷಣ ಸಂಸ್ಥೆಯೆಂದು ಘೋಷಿಸುವ 
ಸಂದರ್ಭದಲ್ಲಿ ರೋಸ್ಪರ್‌ ಪದ್ಧತಿ ಪಾಲಿಸುವ ಷರತ್ತು 
ವಿಧಿಸಿರುವುದನ್ನು ರದ್ದುಗೊಳಿಸಿರುವುದರಿಂದ ಮಾನ್ಯ ಉಚ್ಛ 
ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುವ ಬಗ್ಗೆ 
ನಿಯಮಗಳು) ಅಭಿಪ್ರಾಯವನ್ನು 
ಸೋರಲಾಗಿದ್ದು, ನಿರೀಕ್ಷಿಸಲಾಗುತ್ತಿದೆ. 


(ಈ) 


ಈ ಪ್ರಾಥಮಿಕ, ಪೌಢ ಶಾಲೆಗಳಲ್ಲಿ 
ಶಿಕ್ಷಕ ಮಕ್ಕಳ ಸಂಖ್ಯೆಯ ಅನುಪಾತ 
ಎಷ್ಟು ಈ ನಿಯಮಾವಳಿಗಳಿಂದ ಈ 
ಶಿಕ್ಷಣ ಸಂಸ್ಥೆಗಳಿಗೆ 
ಅನ್ಯಾಯವಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆಟ' 
ಭಾಷಿಕೆ/ಭಾರ್ಮಿಕ. ಅಲ್ಪಸಂಖ್ಯಾತ 
ಶಾಲೆಗಳಲ್ಲಿ 
ತಾರತಮ್ಯವಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಇದನ್ನು ಸರಿಪಡಿಸಲು 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇಮ? 


The Karnataka Educational institutions (Recruitment and 
terms and conditions of service of employees in Private 
Aided Primary and Secondary Educational Institutions} 
Rules. 1999 ಅನುಬಂಧ -5ರ ಪ್ರಾಥಮಿಕ ಶಾಲೆಗಳಲ್ಲಿ 1:40 


ಪ್ರಕಾರ ಶಿಕ್ಷಕರನ್ನು ಅನುದಾನಕ್ಕೆ ಒಳಪಡಿಸಲಾಗುತ್ತಿದೆ. 

ಪೌಢ ಶಾಲೆಗಳಲ್ಲಿ ಒಂದು ಎಭಾಗಕ್ಕೆ 70 ವಿದ್ಯಾರ್ಥಿಗಳ 
ಸಂಖ್ಯೆಯನ್ನು ನಿಗಧಿಪಡಿಸಲಾಗಿದೆ. ಆದರೆ ಶಿಕ್ಷಕರ 
ಅನುಪಾತವನ್ನು ಸಿಬ್ಬಂಧಿ ಮಾದರಿ ರಚನೆಯಂತೆ ಪ್ರತಿ 
ಮೂರು ವಿಭಾಗಳನ್ನು.೨ ಮತ್ತು 10ನೇ ತರಗತಿ) 
ಹೊಂದಿರುವ ಶಾಲೆಗಳಿಗೆ 6+1 ಶಿಕ್ಷಕರನ್ನು 
ನಿಗಧಿಗೊಳಿಸಲಾಗಿದೆ. 6 ವಿಭಾಗಗಳನ್ನು ಹೊಂದಿರುವ 
ಶಾಲೆಗೆ ಪ್ರತಿ ವಿಭಾಗಕ್ಕೆ 15 ರ ಅನುಪಾತದಲ್ಲಿ ಶಿಕ್ಷಕರನ್ನು 
ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಈ ನಿಯಮವು ಭಾಷಾ 
ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆಗಳಿಗೂ 
ಅನ್ಣಯವಾಗುತ್ತದೆ. ಭಾಷಿಕ /ಧಾರ್ಮಿಕ ಅಲ್ಲಸಂಖ್ಯಾತ 
ಶಾಲೆಗಳಲ್ಲಿ, ತಾರತಮ್ಯದ ಬಗ್ಗೆ ಯಾವುದೇ ದೂರುಗಳು 


ಬಂದಿರುವುದಿಲ್ಲ. 
A 


ಇಪಿ 4 ಪಿಡಿಬಿ 2021 - 


ಹಾ 
ತರವಾದ 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


